ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1007(1332) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 


ವಿಷಯ: ಸರ್ಕಾರದ ಇಲಾಖೆಗಳ ವೆಬ್‌ಸೈಟ್‌ಗಳ ನಿಯಮಿತ ಮೇಲ್ವಿಚಾರಣೆ ಕುರಿತು 


(ಅ) ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಲಾಖೆಯಿಂದ ಗುರುತಿಸಲಾದ ಪ್ರವಾಸಿ 
ತಾಣಗಳು ಯಾವುವು; ಇವುಗಳ ಕುರಿತು ಅಂತರ್ಜಾಲದ ಮೂಲಕ ಮಾಹಿತಿಯನ್ನು 
ಒದಗಿಸಲು ಇಲಾಖೆಯಿಂದ ಕ್ರಮ ವಹಿಸಲಾಗಿದೆಯೇ; ಈ ಪ್ರವಾಸಿ ತಾಣಗಳನ್ನು ಪ್ರವಾಸಿ 
ಸ್ನೇಹಿಯಾಗಿಸಲು ಯಾವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ; ಕಳೆದ ಮೂರು 
ವರ್ಷಗಳಲ್ಲಿ ಅಭಿವೃದ್ಧಿಗೆ ಮೀಸಲಿರಿಸಿದ ಅನುದಾನವೆಷ್ಟು; ಬಿಡುಗಡೆಯಾದ 
ಅನುದಾನವೆಷ್ಟು; 


(ಆ) ಪಶ್ಚಿಮ ಘಟ್ಟದಿಂದ ಹರಿಯುವ ನದಿಗಳು, ಜಲಪಾತಗಳು ಹಾಗೂ ಸುಧೀರ್ಷ 
ಕಡಲತೀರವನ್ನು ಹೊಂದಿರುವ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಟೂರಿಸಂ 
ಹಬ್‌ ಆಗಿಸಲು ಮಾಸ್ಟರ್‌ ಪ್ಲಾನ್‌ಗಳನ್ನು ತಯಾರಿಸಲಾಗಿದೆಯೇ; ಹೌದಾದರೆ ಅವುಗಳ 
ಮಾಹಿತಿಯನ್ನು ನೀಡುವುದು; 


(ಇ) ಕೇರಳ, ಗೋವಾ ದಂತೆ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ತೇಲುವ ಮನೆಗಳು 
ಮತ್ತು ಬೀಚ್‌ ರೆಸ್ಟೋರೆಂಟ್‌ಗಳನ್ನು ನದಿಗಳ ಹಿನ್ನೀರಿನಲ್ಲಿ ನಿರ್ಮಾಣ ಮಾಡಲು ಅವಕಾಶ 
ಕಲ್ಪಿಸುವ ಯೋಜನೆಯಿದೆಯೇ ; ನೈಸರ್ಗಿಕ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ 
ಕ್ಷೇತ್ರಗಳನ್ನು ಸಂಪರ್ಕ ಸಾಧಿಸುವ Tourism rಂutೀe map ನ್ನು ತಯಾರಿಸಲಾಗಿದೆಯೇ; 
(ಮಾಹಿತಿ ನೀಡುವುದು) 


(ಈ) ಗೋವಾ ಮತ್ತು ಕೇರಳ ರಾಜ್ಯದ ಮಧ್ಯದಲ್ಲಿ ರಾಜ್ಯದ ಕರಾವಳಿಯು 
ಹೊಂದಿಕೊಂಡಿದ್ದು ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶವನ್ನು ಹೊಂದಿದ್ದರೂ ಆ 


ರಾಜ್ಯಗಳ ಮಟ್ಟಿಕ್ಸಿ ಹೋಗದಿರುವುದಕ್ಕೆ ಸರ್ಕಾರದ, ಸಜಿವರ ನಿರ್ಲಕತ್ಯ ಅಧಿಕಾರಿಗಳ 
ನಿರುತ್ಸಾಹ, ಸ್ಥಳೀಯರ ಅಡೆತಡೆಗಳು ಕಾರಣವಲ್ಲವೇ? 


